KA/ BG-GPO/2515/NVPP-47/2006-2008 





ಭನ: 
EY 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 





ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಮಾರ್ಚ್‌ ೩೦, ೨೦೦೬ (ಚೈತ್ರ ೯, ಶಕ ವರ್ಷ ೧೯೨೮) ಸಂಚಿಕೆ ೧೩ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆನಾಸ 154 ಆಇಸೇ 2005 (1), ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್‌ 2006 
ಶ್ರೀ ಶಿವಪ್ರಕಾಶ್‌, ಸಹಕಾರ ಸಂಘಗಳ ಉಪನಿಬಂಧಕರು, ಸಹಕಾರ ಇಲಾಖೆ, ಇವರು ನಿಯೋಜನೆಯ ಮೇರೆಗೆ ತುಮಕೂರು ಜಿಲ್ಲೆಯ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಅವರ ಮಾತೃ ಇಲಾಖೆಯಾದ ಸಹಕಾರ ಇಲಾಖೆಗೆ ಹಿಂತಿರುಗಿಸಲು ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 305 ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ : ಆನಾಸ 154 ಆಇಸೇ 2005, ಬೆಂಗಳೂರು, ದಿನಾಂಕ: 3ನೇ ಮಾರ್ಚ್‌ 2006 
ನೇಮಕಾತಿ ನೀರಿಕ್ಷೆಯಲ್ಲಿರುವ ಶ್ರೀ ಎಂ.ಕೆ. ಸುಬ್ರಮಣ್ಯ, ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ, ತುಮಕೂರು ಜಿಲ್ಲೆ, ಇಲ್ಲಿಗೆ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 306 ಪೀಠಾಧಿಕಾರಿ, ಆಹಾರ-1 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಒಇ: 46 ಪಿಪಿಇ 2006, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ 2006 
ಈ ಕೆಳಕಂಡ ತಃಖ್ತೆಯ ಅಂಕಣ (2) ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು (4) ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ, ಅಂಕಣ (4) ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ 5 ರಲ್ಲಿ ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 


(೧೨೧) 










































































ಕೋಲಾರ 











೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ಭಾಗ - ೨ 
ಕ್ರ. ನ್ಯಾಯಾಲಯದ ಹೆಸರು ಕರಣ ಸಂಖ್ಯೆ ಪ್ರಕರಣದ ಸ ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ. /ಎಸ್‌ಸಿ/ವಿ.ಸ ಸಿ.ಸಿ.ಎಸ್‌.ಸಿ./ವಿ.ಸಿ.ಸಿ ಹಾಜರಾಗಲು ಮತ್ತು ಪ್ರಕರಣವನ್ನು 

ನಡೆಸಲು 

1. | ಅಪರ ಜಿಲ್ಲಾ ಮತ್ತು ಸತ್ರ 154/01 57102 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

2. | ಅಪರ ಜಿಲ್ಲಾಮತ್ತು ಸತ್ರ 9/02 49/02 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

3 ಅಪರ ಜಿಲ್ಲಾ ಮತ್ತು ಸತ್ರ 82/02 22/03 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

4. | ಅಪರ ಜಿಲ್ಲಾ ಮತ್ತು ಸತ್ರ 46/03 126/04 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

5. ಅಪರ ಜಿಲ್ಲಾ ಮತ್ತು ಸತ್ರ 703 162/02 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

6. ಅಪರ ಜಿಲ್ಲಾ ಮತ್ತು ಸತ್ರ 89/02 105/02 ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ ಬಳ್ಳಾರಿ 

7; 4ನೇ ತ್ವರಿತ ವಿಲೇವಾರಿ 109/03 64/04 ಅಪರ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬೀದರ್‌ ಬೀದರ್‌. 

8. 3ನೇ ಅಪರ ಸತ್ರ ನ್ಯಾಯಾಲಯ, 31404 15205 ಅಪರ ಸರ್ಕಾರಿ ಅಭಿಯೋಜಕರು, 
ಗುಲ್ಬರ್ಗ ಗುಲ್ಬರ್ಗ 

9. 2ನೇ ತ್ವರಿತ ವಿಲೇವಾರಿ 14404 125/05 ವಿಶೇಷ ಸರ್ಕಾರಿ ಅಭಿಯೋಜಕರು 
ನ್ಯಾಯಾಲಯ ಮತ್ತು ಅಧಿಕ ಜಿಲ್ಲಾ 3ನೇ ತ್ವರಿತ ವಿಲೇವಾರಿ 
ಸತ್ರ ನ್ಯಾಯಾಲಯ, ಬೆಳಗಾವಿ ನ್ಯಾಯಾಲಯ, ಬೆಳಗಾವಿ 

10. | 4ನೇ ತ್ವರಿತ ವಿಲೇವಾರಿ 11403 90/05 ವಿಶೇಷ ಸರ್ಕಾರಿ ಅಭಿಯೋಜಕರು 
ನ್ಯಾಯಾಲಯ, ರಾಯಚೂರು 3ನೇ ತ್ವರಿತ ವಿಲೇವಾರಿ 

ನ್ಯಾಯಾಲಯ, ರಾಯಚೂರು. 

11. | ಹಿರಿಯ ಸಿವಿಲ್‌ ಜಡ್ಜ್‌ ಮತ್ತು 35/05 36/05 ಹಿರಿಯ ಸಹಾಯಕ ಸರ್ಕಾರಿ 
ಜೆಎಂಎಫ್‌ಸಿ ನ್ಯಾಯಾಲಯ, ಅಭಿಯೋಜಕರು, ಚಿಕ್ಕಮಗಳೂರು. 
ಕಡೂರು 

12. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 10/04 150/04 ಪ್ರಧಾನ ಸರ್ಕಾರಿ ಅಭಿಯೋಜಕರು 
ಬಳ್ಳಾರಿ ಬಳ್ಳಾರಿ 

13. | 3ನೇ ತ್ವರಿತ ವಿಲೇವಾರಿ 31/05 3205 ವಿಶೇಷ ಸರ್ಕಾರಿ ಅಭಿಯೋಜಕರು 
ನ್ಯಾಯಾಲಯ, ಬೆಳಗಾವಿ 4ನೇ ತ್ವರಿತ ವಿಲೇವಾರಿ 

ನ್ಯಾಯಾಲಯ, ಬೆಳಗಾವಿ. 

14. | 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 95405 963/05 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮಂಗಳೂರು. 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 

ಮಂಗಳೂರು 

15. | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, 5984/05 5682/05 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮಂಗಳೂರು. 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 

ಮಂಗಳೂರು 

16. | ಎಸಿ ಜೆ ಎಂ ನ್ಯಾಯಾಲಯ, 271/03 93/05 ಅಪರ ಸಹಾಯಕ ಸರ್ಕಾರಿ 
ಮಂಡ್ಯ ಅಭಿಯೋಜಕರು, ಮಂಡ್ಯ 

17. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 13/03 29/04 ಸರ್ಕಾರಿ ಅಭಿಯೋಜಕರು, ತ್ವರಿತ 
ಹಾವೇರಿ. ವಿಲೇವಾರಿ ನ್ಯಾಯಾಲಯ, ಹಾವೇರಿ 

18. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 21/05 61/05 ಸರ್ಕಾರಿ ಅಭಿಯೋಜಕರು, ತ್ವರಿತ 
ಹಾವೇರಿ. ವಿಲೇವಾರಿ ನ್ಯಾಯಾಲಯ, ಹಾವೇರಿ 

19. | ಜೆಎಂಎಫ್‌ಸಿ ನ್ಯಾಯಾಲಯ, 909/04 910/04 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಸಿಂಧಗಿ 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, 

ಬಿಜಾಪುರ 

20. | ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ, 1343/04 107104 ಸಹಾಯಕ ಸರ್ಕಾರಿ ಅಭಿಯೋಜಕರು, 


ಮುಳಬಾಗಿಲು 








ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ೧೨೩ 



























































ಕ್ರ. ನ್ಯಾಯಾಲಯದ ಹೆಸರು ಪ್ರಕರಣ ಸಂಖ್ಯೆ ಪ್ರತಿ ಪ್ರಕರಣದ ಸಂಖ್ಯೆ | ಪ್ರತಿಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ ಸಿ.ಸಿ/ಎಸ್‌ಸಿ/ವಿ.ಸಿ.ಸಿ. | ಸಿ.ಸಿ./ಎಸ್‌.ಸಿ./ವಿ.ಸಿ.ಸಿ ಹಾಜರಾಗಲು ಮತ್ತು ಪ್ರಕರಣವನ್ನು 
ನಡೆಸಲು 
21. | 1ನೇ ತ್ವರಿತ ವಿಲೇವಾರಿ 206/02 128/05 ವಿಶೇಷ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮಂಡ್ಯ 2ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ, ಮಂಡ್ಯ 
22. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 6/04 94/05 ಅಪರ ಸರ್ಕಾರಿ ಅಭಿಯೋಜಕರು, 
ದಾವಣಗೆರೆ ಚಿತ್ರದುರ್ಗ 
23. | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 8/05 7605 ಅಪರ ಸರ್ಕಾರಿ ಅಭಿಯೋಜಕರು, 
ದಾವಣಗೆರೆ 14/05 15/05 ಚಿತ್ರದುರ್ಗ 
24. | 1ನೇ ತ್ವರಿತ ವಿಲೇವಾರಿ 309/02 33499 ವಿಶೇಷ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮೈಸೂರು 5ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ, ಮೈಸೂರು 
25. | 1ನೇ ತ್ವರಿತ ವಿಲೇವಾರಿ 39/03 67/05 ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಬಾಗಲಕೋಟೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಬಾಗಲಕೋಟೆ 
26. | ಪ್ರಧಾನ ಜಿಲ್ಲಾ ಮತ್ತು ಸತ್ರ 23705 205/05 1ನೇ ಅಧಿಕ ಸರ್ಕಾರಿ 
ನ್ಯಾಯಾಲಯ, ಕೋಲಾರ ಅಭಿಯೋಜಕರು, ಕೋಲಾರ 
27. | ಸಿ.ಜೆ.ಎಂ. ನ್ಯಾಯಾಲಯ, 3404 3504 ಸಹಾಯಕ ಅಭಿಯೋಗ ನಿರ್ದೇಶಕರು, 
ಚಿತ್ರದುರ್ಗ ಚಿತ್ರದುರ್ಗ 
28. | 2ನೇ ಜೆ.ಎಂ.ಎಫ್‌.ಸಿ 148/04 40104 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮೈಸೂರು 2ನೇ ಎಂ. ಮತ್ತು ಜೆ.ಎಂ.ಎಫ್‌.ಸಿ. 
ನ್ಯಾಯಾಲಯ, ಮೈಸೂರು 
29. ಪ್ರಧಾನ ಜಿಲ್ಲಾ ಮತ್ತು 20703 219/03 1ನೇ ಅಧಿಕ ಸರ್ಕಾರಿ 
ಸತ್ರನ್ಯಾಯಾಲಯ, ಕೋಲಾರ ಅಭಿಯೋಜಕರು, 1ನೇ ಅಧಿಕ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, ಕೋಲಾರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎ. ಕುಲಕರ್ಣಿ 
ಪಿ.ಆರ್‌. 307 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಒಳಾಡಳಿತ ಇಲಾಖೆ (ಕಾ. ಮತ್ತು ಸು. ಮತ್ತು ಅಭಿಯೋಗಗಳು) 


HIGH COURT OF KARNATAKA 
NOTIFICATION 
No. GOB(l) 16(80)/2005, Bangalore, Dated: 2" March, 2006 

Sri A.D. Mahanthappa, Civil Judge (Jr.Dn.) and JMFC., Mandya, is permitted to surrender 30 
days of Earned leave as on 2.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 324 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16(61)/2005, Bangalore, Dated: 2" March, 2006 

Sri MV. Channakeshava Reddy, Civil Judge (Jr.Dn.) and JMFC., Pandavapura, is permitted to 
surrender 30 days of Earned Leave from 1.2.2006 to 2.3.2006 (bdi) for the block period of 2005-06. 

The officer shall be paid pay and allowances admissible for the period of Leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 325 R. RANGASWAMY 
Assistant Registrar. 


೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB(I) 15(76)/2005, Bangalore, Dated: 2" March, 2006 

Sri H. Ramu, Civil Judge (Sr.Dn.) and JMFC Chintamani is permitted to surrender 30 days of 
Earned Leave from 1.2.2006 to 2.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 326 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 14(75)/2005, Bangalore, Dated: 1° March, 2006 

Sri K. Manmohan, Presiding Officer, Fast Track Court-ll, Raichur, is permitted to surrender 30 
days of Earned Leave as on 1.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 327 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 14(76)/2005, Bangalore, Dated: 2" March, 2006 

Sri K.N. Phaneendra, District and Sessions Judge, Udupi, is permitted to surrender 30 days of 
Earned Leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 328 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 15(53)/2005, Bangalore, Dated: 2” March, 2006 

Sri K. Suresh, IV Addl. Judge, Court of Small Causes, Bangalore, is permitted to surrender 30 
days of Earned Leave from 1.3.2006 to 30.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrenderd as per the 
provisions contained in Rule 118(2) of K.C.S.Rs. 

By Order of the High Court, 
P.R. 329 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16(95)/2005, Bangalore, Dated: 3 March, 2006 

Sri K.S. Gangannavar, Civil Judge (Jr.Dn.) and JMFC., Malavalli, is permitted to surrender 30 
days of Earned Leave from 1.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 330 R. RANGASWAMY 
Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ೧೨೫ 





HIGH COURT OF KARNATAKA 
NOTIFICATION 
No. GOB(I) 15(96)/2005, Bangalore, Dated: 3° March, 2006 

Sri V.H. Waddar, || Addl.Civil Judge (Sr.Dn.), Davanagere, is permitted to surrender 30 days of 
Earned Leave from 2.3.06 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 331 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 15(86)/2005, Bangalore, Dated: 3° March, 2006 

Sri S.B. Turamari, Civil Judge (Sr.Dn.), and Addl.CJM., Puttur, is permitted to surrender 30 days 
of Earned Leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 332 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15(97)/2005, Bangalore, Dated: 3° March, 2006 

Sri K.N. Lakshminarayana Prl.Civil Judge (Sr.Dn.) and CJM., Davanagere, is permitted to 
surrender 30 days of Earned Leave as on 2.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 333 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. HCE. 220/2006, Bangalore, Dated: 4" March, 2006 

Sri G. Gurappa, Assistant Registrar of this office is permitted to retire from service on the 
afternoon of 30.4.2006 on attaining the age of superannuation and he will be relieved of his duties in this 
offie on the afternoon of 28.4.2006, since 29.4.2006 is Vacation Saturday and 30.4.2006 is a General 
Holiday. 

By Order of Hon'ble the Chief Justice, 
P.R. 334 A.S. PACHHAPURE 
Registrar General 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 73 ಆಸೇಇ 2005, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌, 2006 

ಶ್ರೀ ಎನ್‌.ಆರ್‌. ಸುಧಾಕರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಶಿಷ್ಠಾಚಾರ-1), ವಿಧಾನ ಸೌಧ, ಬೆಂಗಳೂರು ಇವರು ದಿನಾಂಕ: 11.1.2006 ರಿಂದ 20.2.2006 ರವರೆಗೆ ಕಳೆದ ಅವಧಿಯನ್ನು 
ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 335 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


೧೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 31 ಆಸೇವ 2006, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌, 2006 

ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌ ಬೀದರ್‌, ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಸೂಪರ್‌ ಟೈಂ 
ಸ್ಕೇಲ್‌) ಅಧಿಕಾರಿ, ಶ್ರೀ ಆ್ಯಂಟನಿ ಮೆಂಡೋನ್ಸಾ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೃಷಿ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಮುಂದಿನ 
ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 336 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಆಸೇವ 2006, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌, 2006 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ, ಶ್ರೀ ಕೆ. ನಾಗರಾಜು, ಇವರನ್ನು ವಸತಿ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ ದಿನಾಂಕ: 17.2.006 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಸಚಿವರ ಪದಾವಧಿಯವರೆಗೆ 
ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 337 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
No. GOB(I) 15(88)/2005, Bangalore, Dated: 6" March, 2006 

Sri N.M. Ravi, Civil Judge (Sr. Dn), Chitradurga, is permitted to surrender 30 days of Earned 
Leave from 1.3.2006 to 30.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 338 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15(106)/2005, Bangalore, Dated: 6" March, 2006 

Smt K.B. Geetha, Addl.Civil Judge (Sr.Dn.) and CJM., Mandya, is permitted to surrender 30 days 
of Earned Leave from 1.3.2006 to 30.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrenderd at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 339 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(l) 16(11)/2005, Bangalore, Dated: 6" March, 2006 

Sri Nagarajappa A.K., Civil Judge (Jr Dn) and JMFC., Sindagi, is permitted to surrender 30 days 
of Earned Leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 340 R. RANGASWAMY 
Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ೧೨೭ 





HIGH COURT OF KARNATAKA 
NOTIFICATION 
No. GOB(l) 15(82)/2005, Bangalore, Dated: 7" March, 2006 

Sri Gopala, Xlll Addl. Judge Court of Small Causes, Bangale, is permitted to surrender 30 days of 
Earned Leave from 1.3.2006 to 30.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 341 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 15(81)/2005, Bangalore, Dated: 7" March, 2006 

Sri Mallikarjiuna Gowda, XIV Addl.Judge, Court of Small Causes, Bangalore, is permitted to 
surrender 30 days of Earned Leave as on 1.3.2006 for the block period of 2005-06. 

The officer shall be paid pay and allowances admissible for the said 30 days of leave so 
surrendered at the rate of 1/30" of the monthly pay and allowances for each day of leave surrenderd as 
per the provisions contained in Rule 118(2) of K.C.S.Rs. 

By Order of the High Court, 
P.R. 342 R. RANGASWAMY 
Assistant Registrar. 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 34 ಭಾನಿವಿ 2005, ಬೆಂಗಳೂರು, ದಿನಾಂಕ: 4ನೇ ಜನವರಿ, 2006 

ಕರ್ನಾಟಕ ಕಾನೂನು ವರದಿ ಪರಿಷತ್ತಿನಲ್ಲಿ ನಿಯೋಜನೆ ಮೇರೆಗೆ ಮುಖ್ಯ ಭಾಷಾಂತರಕಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪ 
ನಿರ್ದೇಶಕರಾದ ಶ್ರೀಮತಿ ರತ್ನಕುಮಾರಿಯವರ ಸೇವೆಯನ್ನು ಹಿಂಪಡೆದು ಭಾಷಾಂತರ ನಿರ್ದೇಶನಾಲಯದಲ್ಲಿ ಉಪನಿರ್ದೇಶಕರಾಗಿ ಕಾರ್ಯ 
ನಿರ್ವಹಿಸುತ್ತಿರುವ ಶ್ರೀಮತಿ ವೈ.ಎಸ್‌. ಜ್ಯೋತಿದೇವಿ ಇವರ ಜಾಗದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾಯಸಿ ನೇಮಿಸಲಾಗಿದೆ. 

ಭಾಷಾಂತರ ನಿರ್ದೇಶನಾಲಯದಲ್ಲಿ ಉಪ ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ವೈ.ಎಸ್‌ . ಜ್ಯೋತಿದೇವಿ ಇವರನ್ನು 
ಕಾನೂನು ವರದಿ ಪರಿಷತ್ತಿನಲ್ಲಿ ನಿಯೋಜನೆ ಮೇರೆಗೆ ಮುಖ್ಯ ಭಾಷಾಂತರಕಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ರತ್ನಕುಮಾರಿ, ಇವರ 
ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಯಲ್ಲಿ ನಿಯೋಜಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರಿಚಾರ್ಡ್‌ ಲೋಬೊ 
ಪಿ.ಆರ್‌. 343 ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಕುಕ 33 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ, 2006 

ದಿನಾಂಕ: 24.1.2006 ಸಂಖ್ಯೆ: ಆಕುಕ 495 ಎಂಎಸ್‌ಎಸ್‌ 2005ರ ಅನಧಿಕೃತ ಟಿಪ್ಪಣಿಯನ್ನು ಅನುಸರಿಸಿ, ಮೈಸೂರು ಜಿಲ್ಲೆಯ 
ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಿರಿಯ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ:ಎಂ.ಎಂ. ಬಸವರಾಜುರವರನ್ನು ಮೈಸೂರು ವೈದ್ಯಕೀಯ 
ಕಾಲೇಜಿನಲ್ಲಿ ಖಾಲಿ ಇರುವ ಜನರಲ್‌ ಮೆಡಿಸನ್‌ ಉಪನ್ಯಾಸಕರ ಹುದ್ದೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಿಯೋಜನೆ ಮೇಲೆ ನೇಮಿಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 344 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ) 
HIGH COURT OF KARNATAKA 
NOTIFICATION 
No. GOB(I) 14(91)/2005, Bangalore, Dated: 8" March, 2006 

Sri Pampapathi, Presiding Officer, Fast Track Court-VI, Gulbarga, is permitted to surrender 30 

days of Earned Leave from 2.3.2006 to 31.3.2006 (bdi) for the block period of 2005-06. 


೧೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೦, ೨೦೦೬ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 345 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
No. GOB(I) 16(28)/2005, Bangalore, Dated: 8" March, 2006 

Sri M.G. Kudavakkaliger, Civil Judge, (Jr.Dn.) and JMFC., Ramdurg, is permitted to surrender 30 
days of Earned Leave from 2.3.2006 to 31.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 346 R. RANGASWAMY 
Assistant Registrar. 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಕ್ರಮಾಂಕ: ಇಡಿ 2 ಡಿಜಿಒ 2006, ಬೆಂಗಳೂರು, ದಿನಾಂಕ: 16ನೇ ಮಾರ್ಚ್‌, 2006 

ಶ್ರೀ ಎಂ.ಎಸ್‌. ಪುಟ್ಟಸ್ವಾಮಿ, ಅಧೀಕ್ಷಕರು (ಲಿಪಿಕ), ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಇವರಿಗೆ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.5,575-10,620ರ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ಹೊರವಲಯ 
ಮುದ್ರಣಾಲಯ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ (ತಾಂತ್ರಿಕೇತರ) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ನೇಮಿಸಿದೆ. 

ಶ್ರೀಯುತರು ನೇಮಿಸಿದ ಸ್ಥಾನಕ್ಕೆ ಕೂಡಲೇ ಹಾಜರಾಗಿ ಸಂಬಂಧಪಟ್ಟವರಿಗೆಲ್ಲ ವರದಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರೆ 
ಪಿ.ಆರ್‌. 389 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ಸಿಬ್ಬಂದಿ ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 86 ಸಅರ 2006, ಬೆಂಗಳೂರು, ದಿನಾಂಕ: 6ನೇ ಮಾರ್ಚ್‌ 2006 

ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ:8.4.2005 ರ ಪ್ರಕಾರ ಈ ಕೆಳಕಂಡ ಕರ್ನಾಟಕ ಸರ್ಕಾರ 
ಸಚಿವಾಲಯ ಅಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ದಿನಾಂಕದಿಂದ ಒಪ್ಪಿಸಿಕೊಂಡು 
ಅದರ ಬದಲಾಗಿ 2005-2006 ರ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 












































ಕ್ರ.ಸಂ. ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ ನಗದೀಕರಣಕ್ಕಾಗಿ ಗಳಿಕೆ ರಜೆ ಖಾತೆಯಲ್ಲಿ ಬಾಕಿ ಇರುವ ಗಳಿಕೆ 
ಶ್ರೀ:ಶ್ರೀಮತಿ ಒಪ್ಪಿಸಿದ ದಿನಾಂಕ ರಜೆ 
1. ಮೇರಿ ಜಾಯ್ಸ್‌, ಉ.ಕಾ-4 ಶಿಕ್ಷಣ ಇಲಾಖೆ (ಉ.ಶಿ.) 18.03.2006 38 ದಿನಗಳು 
2 ಕೆ.ಎಲ್‌ ಜಯರಾಮ್‌, ಉ.ಕಾ. 03.03.2006 225 ದಿನಗಳು 
ವಾ. ಮತು ್ರ ಕೈ. ಇಲಾಖೆ 
3. ಜಿ.ಲಕ್ಷ್ಮೀಕಾಂತ, ಆಂ.ಆ.ಸ. 01.03.2006 225 ದಿನಗಳು 
ಸಮಾಜ ಕಲ್ಯಾಣ ಹಾಗೂ ಕಾರ್ಮಿಕ ಮತ್ತು 
ಮ.ಮ.ಅ.ಇಲಾಖೆ 
4. ಡೇನಿಯಲ್‌ ಬರೆಟ್ಟೋ, ಮುಖ್ಯ ಗ್ರಂಥಾಧಿಕಾರಿ 01.03.2006 151 ದಿನಗಳು 
ಕ.ಸ.ಸ. ಗ್ರಂಥಾಲಯ 
5. ಸಿ. ಬಸವರಾಜು, ಅ.ಕಾ. 01.03.2006 225 ದಿನಗಳು 
ಒಳಾಡಳಿತ ಇಲಾಖೆ (ರ.ಮತ್ತು ವಿ) 
6. ಜಿ.ಎಸ್‌. ಗುರುಸಿದ್ದಯ್ಯ, ಅ.ಕಾ. 01.03.2006 225 ದಿನಗಳು 
ಕಂದಾಯ ಇಲಾಖೆ (ವಿಶೇಷ ಕೋಶ) 
7. ಟಿ.ಎನ್‌. ನಾರಾಯಣಗೌಡ, ಅ.ಕಾ. 02.03.2006 205 ದಿನಗಳು 
ಆ.ಕು.ಕ. ಇಲಾಖೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 348 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


